ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
. ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 3೦ನೇ ಜೂನ್‌, 2೦14 
(ಸಮಯ: ಬೆಳಗ್ಗೆ 14.0೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಆರನೇ ಪಟ್ಟ 
ಆ) ಅಟತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಟ 


2. ಚುನಾವಣಾ ಪ್ರಸ್ತಾವ 


ಶ್ರೀ ಟ.ಐ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು,ಸಂಸದೀಯ 
ವ್ಯವಹಾರಗಳು ಮತ್ತು ಶಾಸನ ರಚನೆ, ಮತ್ತು ಪಶುಸಂಗೋಪನೆ) ಅವರು:- 


1೨೨೨ ಇಸವಿಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಧಿನಿಯಮ 
18(1) (8)ರ ಪ್ರಕಾರ ಏಕಲ ಸಂಕ್ರಮಣೀಯ ಮತದ ಮೂಲಕ ಅನುಪಾತ ಪ್ರಾತಿನಿಧ್ಯದ 
ನೀತಿಗೆ ಅನುಸಾರವಾಗಿ ಈ ಸಭೆಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 
ವ್ಯವಸ್ಥಾಪನಾ ಮಂಡಳಗೆ ಇಬ್ಬರು ಸದಸ್ಯರನ್ನು ಚುನಾಯಸಬೇಕೆ೦ದು ಸೂಚಿಸುವುದು. 


| 3.ವಿತ್ತೀಯ ಕಾರ್ಯಕಲಾಪಗಳು | 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಪುತಿ.ಸೋ., 


ಎ 
4. ಶಾಸನ ರಚನೆ 
ವಿಧೇಯಕಗಳನ್ನು ಮಂಡಿಸುವುದು. 


1. ಕರ್ನಾಟಕ ರಾಜ್ಯ ಹಿ೦ದುಳದ ವರ್ಗಗಳ ಆಯೋಗ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಹೆಚ್‌. ಆಂಜನೇಯ (ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ 
ವರ್ಗಗಳ ಕಲ್ಯಾಣ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ರಾಜ್ಯ ಹಿ೦ದುಳದ ವರ್ಗಗಳ ಆಯೋಗ (ತಿದ್ದುಪಡಿ) 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


೨. ಕರ್ನಾಟಕ ಸಕಾಲ ಸೇವೆಗಳು (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಸಕಾಲ ಸೇವೆಗಳು (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


5. ಗಮನ ಸೆಳೆಯುವ ಸೂಚನೆಗಳು 


1: ಶಾ ಹ್‌. ಕುಮಾರಸ್ವಾಮಿ ಅವರು ಆನೆಕಾರಿಡಾರ್‌ ಸ್ಥಾಪನೆ ಮತ್ತು ಬೆಳೆಪರಿಹಾರ 
ಮೊತ್ತವನ್ನು ಪರಿಷ್ಠರಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


2. ಕ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ತಾಲ್ಲೂಕು ಮೊಸಳೆಹೊಸಳ್ಳ, 
ಚನ್ನರಾಯಪಟ್ಟಣ ತಾಲ್ಲೂಕು ಉದಯಪುರ ಮತ್ತು ಹೊಳೆನರಸೀಪುರ ತಾಲ್ಲೂಕು 
ಹರಿಹರಪುರಗಳಲ್ಲರುವ ಸರ್ಕಾರಿ ಐ.ಟ.ಐ. ಕಾಲೇಜುಗಳಗೆ ಸರ್ಕಾರದಿಂದ ಜಮೀನು 
ಮಂಜೂರಾಗಿದ್ದರೂ ಕಟ್ಟಡ ನಿರ್ಮಿಸದೇ ಇರುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀಯುತರುಗಳಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಂ.ಪಿ. ಅಪ್ಪಚ್ಚುರಂಜನ್‌ ಹಾಗೂ 
ಡಿ.ಎನ್‌. ಜೀವರಾಜ್‌ ಅವರುಗಳು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ 
ನಿಗಮದಲ್ಲ ನೊ೦ದಣಿಯಾಗಿರುವ ಶ್ರೀಗಂಧ ಕೆತ್ತನೆಯ ಕುಶಲಕರ್ಮಿಗಳಗೆ ಅರಣ್ಯ 
ಇಲಾಖೆಯಂ೦ದ ಶ್ರೀಗಂಧ ಸರಬರಾಜು ಮಾಡಲು ಹಾಗೂ ಅಗತ್ಯ ಸಬ್ಬಡಿಯನ್ನು 
ಒದಗಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ಹೋ, 


Raj NM 


| ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


91 
eM 


. ಶ್ರೀ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಜೀದರ್‌ ಜಲ್ಲೆಯ ಬರಗಾಲ 
ಪರಿಸ್ಥಿತಿಯು೦ಟಾಗಿರುವುದರಿ೦ದ ಬರಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳುವುದರ 
ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜಾನುವಾರುಗಳಗೆ ಮೇವಿನ ವ್ಯವಸ್ಥೆ 
ಕಲ್ಪಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿರುವ 
ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢ ಶಾಲೆಗಳಲ್ಲ ಮೂಲಭೂತ ಸೌಕರ್ಯಗಳ 
ಕೊರತೆಯಿಂದ ಹಾಗೂ ಐ.ಇ.ಆರ್‌.ಟ. ಶಿಕ್ಷಕರ ನೇಮಕಾತಿಯಾಗದೆ ಅಲ್ಲನ 
ವಿದ್ಯಾರ್ಥಿಗಳಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿ. ಸುನೀಲ ಕುಮಾರ್‌ ಅವರು ಮಣಿಪಾಲ ಆಸ್ಪತ್ರೆಯಲ್ಲ ರಾಜ್ಯ ಸರ್ಕಾರ ಜಾರಿಗೆ 
ತಂದಿರುವ ವಾಜಪೇಯ ಆರೋಗ್ಯಶ್ರೀ ಯೋಜನೆಯಡಿ ಕ್ಯಾನ್ಸರ್‌ ರೋಗಕ್ಕೆ ಚಿಕಿತ್ಸೆ 
ಪಡೆಯಲು ಅವಕಾಶವಿಲ್ಲದಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎಸ್‌. ಮಂಜುನಾಥಗೌಡ ಅವರು ಮಾಲೂರು ಪುರಸಭೆಯ ವ್ಯಾಪ್ಟಿಯಲ್ಲ ಕಸ 


ವಿಲೇವಾರಿ ಮಾಡಲು ಜಮೀನು ಒದಗಿಸುವ ಮತ್ತು ಪುರಸಭೆಯಲ್ಲ ಸಿಬ್ಬಂದಿಗಳ 
ಕೊರತೆಯಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಪೆ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ "ಅಲ್ಪಸಂಖ್ಯಾತರ ಕಲ್ಯಾಣ. ಮತ್ತು 
ವಕ್ಸ್‌ ಸಚಿವರ ಗಮನ ಸಡಾ 


. ಶ್ರೀ ಟ.ಐ. ನಿಂಗಯ್ಯ ಅವರು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 
ಶಿರಾಡಿ ಘಾಟ್‌ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವುದರಿ೦ದ ಬದಲ ರಸ್ತೆ 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ deeds ಸಚಿವರ ಗಮನ 


ಸೆಳೆಯುವುದು 
6. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ಹ್ಯಾರಿಸ್‌ ಎನ್‌.ಎ ಅವರು "ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕೆ 
ವ್ಯಾಪ್ಲಿಯಲ್ಲನ ಸುವ್ಯವಸ್ಥಿತ ಶಾಶ್ಚತ ಕಸ ವಿಲೇವಾರಿ” ಬಗ್ಗೆ ದಿನಾಂಕ 
24.೦೮.೨೦14ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಗಳ ಎರಡನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: 18(256)ಕ್ತೆ ಸ ಉತ್ತರಕ್ಕೆ ಇಳಸರಪಚಸಡಿ ೫ ಗೂಟಿ ತತ 
ಚರ್ಚಿಸುವುದು. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


